ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


: 351 
: ಡಾ ವೈ.ಎ. ನಾರಾಯಣಸ್ವಾಮಿ 
(ಶಿಕ್ಷಕರ ಕ್ಷೇತ್ರ 


ಉತ್ತರಿಸುವ ದಿನಾಂಕ ೫ 03-02-2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಪನಿ ಉತ್ತರ 
ಆ | ಚಿಂಗಳೊರು ಉತ್ತರೆ ತಾಲ್ಲೂಕಿನ ಬೆಂಗಳೊರು ``ಉತ್ತರ' ತಾಲ್ಲೂಕಿನ ವ್ಯಾಪ್ತಿಗೆ" ಬರುವ 
ವ್ಯಾಪಿಗೆ ಬರುವ ವಿಧಾನಸಭಾ | ವಿಧಾನಸಭಾ ಕ್ಷೇತ್ರಗಳು ಈ ಕೆಳಕಂಡಂತಿವೆ. 
ಕ್ಷೇತ ತ್ರಗಳು ಯಾವುವು; ಈ ಕ್ಷೇತಗಳಲ್ಲಿ 
ಸರ್ಕಾರಿ ಜಮೀನಿನ ವಿಸ್ತೀರ್ಣ ಎಷ್ಟು; ಹೆಬ್ಬಾಳ, ಸಿ.ವಿ.ರಾಮನ್‌ ನಗರ, ವಿಜಯನಗರ, 
(ಕ್ಷೇತ್ರವಾರು ವಿವರ ನೀಡುವುದು) ಗೋವಿಂದರಾಜನಗರ, ಸರ್ವಜ್ಞನಗರ. ಮಲ್ಲೇಶ್ವರಂ, 
' ಮಹಾಲಕ್ಷ್ಮೀಪುರಂ, ಪುಲಕೇಶಿನಗರ, ಚಿಕ್ಕಪೇಟೆ, 
ಜಾಮರಾಜಪೇಟಿ, ಶಿವಾಜಿನಗರ, ಗಾಂಧಿನಗರ ವಿಧಾನಸಭಾ 


ಕ್ಷೇತ್ರಗಳು ಅಭಿವೃದ್ಧಿ ಹೊಂದಿದ' ಪ್ರದೇಶಗಳಾಗಿದ್ದು ಬಿಬಿಎಂಪಿ 
ವ್ಯಾಪಿಗೆ ಒಳಪಟ್ಟಿರುತ್ತದೆ. ಆದ್ದರಿಂದ ಸರ್ಕಾರಿ ಸರ್ವೆ ನಂಬರಿನ 
ಜಮೀನುಗಳು ಅಸಿತ್ರದಲ್ಲಿರುವುದಿಲ್ಲ. 


ಈ ಕೆಳಕಂಡ ವಿಧಾನ ಸಭಾ ಕ್ಷೇತ್ರದಲ್ಲಿನ ಸರ್ಕಾರಿ 
ಜಮೀನುಗಳ ವಿವರ: . ' 
k ಸರ್ಕಾರಿ ಜಮೀನಿನ 
ಎಧಾನಸಭಾ ಕ್ಷೇತಗಳು ವ 
ಯಶವಂತಪುರ 1067-03 ಎಕಕೆ/ಗಂಟಿ' 
ರಾಜರಾಜೇಶ್ವರಿನಗರ i185  ಎಕರೆ/ಗುಂಟೆ 
ದಾಸರಹಳ್ಳಿ 3174-06 ಎಕರೆ/ಗುಂಟೆ 
| '|ಯಲಹೆಂಕೆ 73471 ಎಕರೆಗುಂಟೆ" 
ಈಡ 35 ವರ್ಷಗಳಿಂದ ಈ ತಾಲ್ಲೂಕಿನ 
ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ " ಬೆಂಗಳೂರು. ಉತ್ತರ ತಾಲ್ಲೂಕು ವ್ಯಾಪ್ತಿಯಲ್ಲಿ ಯಾವುದೇ 
ಜಮೀನುಗಳನ್ನು ಖಾಸಗಿಯವರಿಗೆ | ಪ್ರಕರಣಗಳು ಇರುವುದಿಲ್ಲವೆಂದು ಜಿಲ್ಲಾಧಿಕಾರಿಗಳು ವರದಿ 
ಪರಭಾರೆ ಮಾಡಿರುವ ಪ್ರಕರಣಗಳ ನೀಡಿರುತ್ತಾರೆ. 
ಸಂಖ್ಯೆ ಎಷ್ಟು (ವಿವರ ನೀಡುವುದು) 
4 
373ರ ಪರನಗಳಕ್ನಭಾಗಯಾಗರುವ ಕನಹಸವುರವ್ಲ 
ಅಧಿಕಾರಿ/ನೌಕರರುಗಳು "ಯಾರ್ಯಾರು; 
ಕ) 1ಇರತಹ ಅಧಕಾರಿನೌಕರರ ವಿರುದ್ಧ! ಅನಯಿಸುವುದಿಲ್ಲ 


ಸರ್ಕಾರವು ಕೈಗೊಂಡ ಕ್ರಮಗಳೇನು? 


ಸಂಖ್ಯೆ: ಆರ್‌ಡಿ 24 ಎಲ್‌ಜಿಕ್ಕೂ 2021 


ಯಿ ನ 

© ಸ್‌ 
(ಆರ್‌.ಅಶೋಕ) 

ಕಂದಾಯ ಸಚಿವರು 


